ಕರ್ನಾಟಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು | ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಮಳೀಯ 
ಸಂಸ್ಥೆಗಳ ಕ್ಲೇತು 

ಹಸರುತವದವತ ಸಂ 

ಉತ್ತರಿಸಬೇಕಾದ ದಿನಾಂಕ  |[:[17.03.2021 


ಉತ್ತರಿಸಬೇಕಾದ ಸಜಿವರು :| ವಸತಿ ಸಚಿವರು 


ಉತ್ತರ 

ಕಳೆದ ಎರಡು ಆರ್ಥಿಕ ವರ್ಷಗಳಲ್ಲಿ ಶಿವಮೊಗ್ಗ 
ಜಿಲ್ಲೆಯಲ್ಲಿ ಬಸವ: ವಸತಿ ಯೋಜನೆ ಹಾಗೂ ವಾಜಪೇಯಿ 
ನಗರ ವಸತಿ ಯೋಜನೆಯಡಿಯಲ್ಲಿ ಒಟ್ಟು 6881 
ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜೀವ್‌ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಯೋಜನವಾರು 
ಗಾಂಧಿ ವಸತಿ ನಿಗಮ, ಬಸವ ವಸತಿ ಮತ್ತು ವರ್ಷವಾರು ವಿವರ ಈ ಕೆಳಕಂಡಂತಿದೆ. 
ಯೋಜನೆ ಹಾಗೂ ವಾಜಪೇಯಿ | 
ವಸತಿ ಯೋಜನೆಯಡಿಯಲ್ಲಿ ಕಳೆದ | 

ಎರಡು ವರ್ಷದಲ್ಲಿ ಎಷ್ಟು 
ಮನೆಗಳು ನಿರ್ಮಾಣವಾಗಿವೆ; 


2 ಶೇ 

EE ಯ 

ವಾಜಸ್‌ಯ 
ಯೋ 


| __ 643] 
¢ 
2020-21 ನೇ ನ್‌ ಆರ್ಥಿಕ ವರ್ಷದಲ್ಲಿ ಶಿವಮೊಗ್ಗ 


ಜಿಲ್ಲೆಯ ಒಟ್ಟು 1850 ಮನೆಗಳನ್ನು ನಿರ್ಮಿಸುವ ಉದ್ದೇಶ 
ಹೊಂದಲಾಗಿದ್ದು, ತಾಲ್ಲೂಕುವಾರು ಮತ್ತು 
ಯೋಜನವಾರು ವಿವರ ಕೆಳಕಂಡಂತಿದೆ. 


ಪ್ರಸ್ತುತ ಸಾಲಿನಲ್ಲಿ ಮೇಲ್ಕಂಡ 
ನಿಗಮಗಳ ಪತಿಯಿಂದ ಎಷ್ಟು 
ಆ) | ಮನೆಗಳನ್ನು ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗಿದೆ; (ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ವಸತಿ ಯೋಜನೆಯಲ್ಲಿ “ಮನೆ” RSET ಯ ನಿಗಮದಿಂದ 


ಇ) | ಮಂಜೂರು ಆಗಿದ್ದ 3.00 ಲಕ್ಷ|ಕಾಮಗಾರಿ ಆದೇಶ ನೀಡಿದ 9೦ ದಿನಗಳೊಳಗಾಗಿ 
ಪಲಾನುಭವಿಗಳ ಮನೆಗಳನ್ನು | ಫಲಾನುಭವಿಯು ಮನೆಯ ಕಾಮಗಾರಿಯನ್ನು 


ತಡೆಹಿಡಿದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ತಡೆಹಿಡಿಯಲು ಕಾರಣವೇನು; ಈ 
ತಡೆಹಿಡಿದ ವಸತಿ ಯೋಜನೆಯನ್ನು 
ತೆರವು ಮಾಡಲು ಸರ್ಕಾರ 
ಬಯಸಿದೆಯೆೇ; (ವಿವರ ನೀಡುವುದು) 


ಪ್ರಾರಂಬಿಸಬೇಕಿದ್ದು, ಒಂದು ವರ್ಷದೊಳಗಾಗಿ 


ಮನೆಯನ್ನು ಪೂರ್ಣಗೊಳಿಸ ಬೇಕಾಗಿರುತ್ತದೆ. ಹೀಗೆ ನಿಗದಿತ |" 
ಸಮಯದಲ್ಲಿ ಕಾಮಗಾರಿಯನ್ನು ಪ್ರಾರಂಭಮಾಡಿಕೊಳ್ಳದ |” 


ಮನೆಗಳನ್ನು 
ಮಾಡಲಾಗಿತ್ತು. 


4 
ಜನ ಪ್ರತಿನಿದಿಗಳ ಕೋರಿಕೆಯಂತೆ ಸರಕಾರವು 
ದಿನಾಂಕ:14.02.2020 ರಂದು ಆದೇಶ ಹೊರಡಿಸಿ ವಿವಿಧ 


ಮನೆ  ಮಾರ್ಗಸೂಚಿಗಳನ್ಸ್ನಯ ಬಾ್ಲಿಕ್‌ 


ವಸತಿ ಯೋಜನೆಗಳಡಿ ಎವಿಗದಿತ ಸಮಯದಲ್ಲಿ 
ಪ್ರಾರಂಭಗೊಳ್ಳದೇ ಬಾಕ್‌ ಆಗಿದ್ದ ಮನೆಗಳನ್ನು 
ತೆರವುಗೊಳಿಸಿ, ವಾಸವವಾಗಿ ಪ್ರಾರಂಭವಾಗಿರುವ ಮನೆಗಳ 
ಛಾಯಾಚಿತ್ರಗಳನ್ನು ಜಿಪಿಎಸ್‌ ಗೆ ಅಳವಡಿಸಲು 


ಒಂದೂವರೆ ತಿಂಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಈ 
ಅವಧಿಯಲ್ಲಿ ಜಿ.ಪಿ.ಎಸ್‌. ಮಾಡಿರುವ ಮನೆಗಳನ್ನು ಪ್ರಗತಿಗೆ 
ಪರಿಗಣಿಸಿ ಉಳಿದ ಎಲ್ಲಾ ಮನೆಗಳನ್ನು ಸರ್ಕಾರದ ಆದೇಶ' 
ಸ೦ಖ್ಯೇವಇ 12 ಹೆಚ್‌ಎಹೆಚ್‌ 2020, ದಿನಾಂಕ:19.05.2020 
ರನ್ನ್ಚಯ ರದ್ದುಪಡಿಸಲಾಗಿದೆ. ಸಾಕಷ್ಟು ಕಾಲಾವಕಾಶವನ್ನು 


ನೀಡಿದಾಗ್ಯೂ ಕೂಡ: ಮನೆ ಪ್ರಾರಂಭ 
ಮಾಡಿಕೊಳ್ಳದಿರುವುದರಿಂದ "ನಿಯಮಾನುಸಾರ 
ರದ್ದುಪಡಿಸಲಾಗಿದೆ. 


ರಾಜ್ಯದಲ್ಲಿ : 'ವಸತಿ ಯೋಜನೆಗೆ 
ಬಿಡುಗಡೆಯಾದ ಅನುದಾನವೆಷ್ಟು; 
ಬಾಕಿ ಇರುವ ಫಲಾನುಭವಿಗಳ 
ವಿವರ ನೀಡುವುದು? 


"ಆದೇಶ: ಸಂಖ್ಯ:ವಇ: 54 ಹೆಚ್‌ಎಎಂ 2019, 


"ಈ  ಪರಗೆ ರೂ.53.65 


ಸರ್ಕಾರದ 
ದಿನಾಂಕ: 
16.11.2019 ರಲ್ಲಿ ಪ್ರಗತಿಯಲ್ಲಿರುವ ಮನೆಗಳ ಪ್ರಗತಿಯನ್ನು |' 


ರಾಜ್ಯದಲ್ಲಿ ವಿವಿಧ ವಸತಿ ಯೋಜನೆಗಳಡಿ 


“ಜಿ.ಪಿ.ಎಸ್‌ ಗೆ' ಅಳವಡಿಸಿ ಅರ್ಹಗೊಂಡ ನಂತರ ಸದರಿ: 


ಮನೆಗಳನ್ನು ಮತ್ತೊಮ್ಮೆ, 60 ಆಧಾರಿತ ವಿಜಲ್‌ ಆಪ್‌ 


. | ಮೂಲಕೆ..ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾಪಂಚಾಯತಿ 

"ಮುಖ್ಯ ಕಾರ್ಯ ವಿರ್ವಹಣಾಧಿಕಾರಿಯವರ ಹಾಗೂ ನಗರ, 
": "ಪ್ರದೇಶದಲ್ಲಿ 

"| ಅರ್ಹಗೊಂಡ' ಮನೆಗಳಿಗೆ ಆಧಾರ್‌ ಜೋಡಣೆಯಾದ 


- ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ 


ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ಪ್ರಸಕ್ತ ಆರ್ಥಿಕ ಸಾಲಿನ 
ಕೋಟಿಗಳ "ಅನುದಾನವನ್ನು 


ಬಿಡುಗಡೆ ಮಾಡಲಾಗಿದೆ. 
.* ವಿಜಿಲ್‌ ಆಪ್‌ ಮೂಲಕ ಪರಿಶೀಲಿಸಿ, 
ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ 


ಆಗುತ್ತಿರುವ ವಿಳಂಬವನ್ನು ಗಮನಿಸಿ ಸರ್ಕಾರವು ಆದೇಶ 
ಸಂಖ್ಯೆವಇ 12 ಹೆಚ್‌ಎಹೆಚ್‌ 2020, ದಿನಾ೦ಕ:0102.2021 & 
02.02.2021 ರಲ್ಲಿ ವಿಜಿಲ್‌ ಆಪ್‌ | ಮೂಲಕ 
ಪರಿಶೀಲಿಸುವುದಕ್ಕೆ . .. ದಿನಾ೦ಕ :31.03.2021 ರವರಗೆ 
ವಿನಾಯಿತಿ ನೀಡಲಾಗಿದ್ದು, ಅದರಂತೆ ಪ್ರಸ್ತುತ ಭೌತಿಕ 
ಪ್ರಗತಿಗನುಗುಣವಾಗಿ ಬಿಡುಗಡೆ ಬಾಕಿ ಇರುವ ಮನೆಗಳನ್ನು 
ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ . ಶೀಘ್ರವಾಗಿ 


"| ಅನುದಾನ ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ :ವಇ 127 ಹೆಚ್‌ಐಎಎಂ 2021 


(ಬಿ. ಸೋಮಣ್ಣ) 
ವಸತಿ ಸಚಿವರು 


